ಡಾ| ಪ್ರತಿಭಾ ಚಿಣ್ಜಪ್ಪ* 


ವೀಳ್ಯದ ಪ್ರಾಧಾನ್ಯತೆ ಮತ್ತು ಬಳಕೆಯ ಪೈನಿಧ್ಯ 


ಬಹು ಪ್ರರಾತನ ಕಾಲದಿಂದಲೂ ವೀಳ್ಯಕ್ಕೆ ನಮ್ಮ 
ಜನರಲ್ಲಿ ಪ್ರಮುಖಸ್ಥಾನವುಂಟು. ಸಾಂಘಿಕವಾಗಿ, 
ಸಾಂಸ್ಕೃತಿಕವಾಗಿ, ಪೂಜಾಸಾಮಗ್ರಿಯಾಗಿ ವ್ಯಾಪಾರವಸ್ತು 
ವಾಗಿ ಹೀಗೆ ಬಗೆಬಗೆಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ 
ಹಾಸುಹೊಕ್ಕಾಗಿ ಬೆಳೆದುಬಂದಿರುವ ಎಳೆಯ ಚಿಗುರೆಲೆಯ 
ವೀಳ್ಯದ ಚರಿತ್ರೆ ಬಹು ಸ್ವಾರಸ್ಯಕರವಾದುದು. 


ರಾಜಕೀಯ ದರ್ಪ ಇದಕ್ಕಿಲ್ಲ. ಸವಕಾಜದಲ್ಲಾ 
ಗಲೀ, ಧರ್ಮದಲ್ಲಾಗಲೀ ವಿಪ್ಪವಗಳನ್ನೇನೂ ತಂದಿಲ್ಲ. 
ಚಿನ್ನಬೆಳ್ಳಿಯ ತೂಕವಾಗಲೀ, ಮುತ್ತುರತ್ನಗಳ ಹೊ 
ಪಾಗಲೀ ಇದಕ್ಕಿಲ್ಲ. ಆದರೂ ಜೀವನದ ಎಲ್ಲಾ ಹಂತ 
ಗಳಲ್ಲೂ ವೀಳ್ಯ ಪ್ರಮುಖವಾಗಿ ಕಾಣಿಸುತ್ತದೆ. ಅದರ 
ಬಳಕೆಯಲ್ಲಿ ಎರಡು ವಧ. ವೀಳ್ಯವನ್ನು ಭೋಜನಾ 
ನಂತರ ಚರ್ವಣವಾಗಿ ಬಳಸಲಾದರೆ, ವ್ಯವಹಾರದಲ್ಲಿ 
ಅರ್ಥಗರ್ಭಿತವಾದ ಸಂಕೇತವಾಗಿ ಪರಿಗಣಿಸಲಾಗಿದೆ: 
ಅಗ್ರತಾಂಬೂಲ ಸಲ್ಲುವುದಾದರೂ ಪಾಂಡಿತ್ಯದಲ್ಲಾಗಲೀ, 
ಯುದ್ಧನೈಪು್ರಣ್ಯದಲ್ಲಾಗಲೀ, ಕಲೆಯಲ್ಲಾಗಲೀ, ರಾಜ 
ನೀತಿಯಲ್ಲಾಗಲೀ ಅಗ್ರಗ್ರಣ್ಮನಾಗಿದ್ದರೆ ಮಾತ್ರ. 


ಆರಂಭ ಸೂಚಕವಾಗಿ ವೀಳ್ಯ ಯುದ್ಧೆಕ್ರೀಡೆಗಳಲ್ಲಿ 
ಎದುರಾಳಿಯನ್ನು ಸೋಲಿಸಲು ಕಣಕ್ಕಿಳಿಯುವವರಿಗೆ 
ವೀಳ್ಯವನ್ನು ನೀಡಲಾಗುತ್ತಿತ್ತು. ಅದನ್ನು ಸ್ಥಿ ಸ್ವೀಕರಿಸು 
ವುದು ಸಮ್ಮತಿ ಸೂಚಕ. ಸ್ವೀಕರಿಸಿದ ನಂತರ ಹಿಂದಿರು 
ಗುವಂತಿಲ್ಲ, ತೊಟ್ಟ ಪಣಕ್ಕೆ ಬದ್ಭರಾಗುತ್ತಾರೆ. ಹಾಗೆಯೇ 


ವಿವಾಹಾದಿ ಶುಭಕಾರ್ಯಗಳಲ್ಲೂ ನಿಶ್ಚಯತಾಂಬೂಲದ 
ವಿನಿಮಯ ಹಿರಿಯರ ಹಾಗೂ ವಧೂ-ವರರ ಸಮ್ಮತಿಯ 
ಸಂಕೇತವಾಗಿ ಪರಿಣಮಿಸುತ್ತದೆ. ವಿದ್ಯಾರಂಭದಲ್ಲಿ 
ಗುರುವಿಗೆ ವೀಳ್ಯ ನೀಡಲಾಗುತ್ತದೆ. ಸ್ಥಿ ಸ್ವೀಕರಿಸಿದ ಗುರು 
ಶಿಷ್ಯನ ವಿದ್ಯಾಭ್ಯಾಸದ ಹೊರೆಯನ್ನು ` ಹೊರುತ್ತಾನೆ. 
ದೇವರನ್ನು ಅರ್ಚಿಸುವಾಗ ಮುತ್ತೈದೆಯರಿಗೆ ವೀಳ್ಯವನ್ನು 
ಕೊಡುವಾಗ ವೀಳ್ಯ ಸಂಪ್ರದಾಯದ ಸಂಕೇತವಾಗಿದೆ. 
ಒಬ್ಬರನ್ನೊಬ್ಬರು ಬೀಳ್ಕೊಡುವುದಾದರೂ ತಾಂಬೂಲ 
ಗ್ರಹಣಾನಂತರವೆ. 


ಹತ್ತನೆಯ ಶತಮಾನದಲ್ಲಿದ್ದ ಅರಬ್‌ ಬರಹ 
ಗಾರನಾದ ಅಲ್‌-ಮುಸೂದಿ (Al1-Musudi) ತಾಂಬೂಲ 
ವನ್ನು "ತಾನ್‌ಬೂಲ್‌' ಎಂಬುದಾಗಿ ಕರೆದಿದ್ದಾನೆ. ಇದು 
ಯಮನ್‌ನಲ್ಲಿ ಬೆಳೆಯುವ ಬೈಬುಲ್‌ (81001) ಗಿಡದ 
ಎಲೆಯ ಗಾತ್ರ ಇರುತ್ತದೆ. ಗ್ರಾಮದ ವಿವಾದದ 
ಪರಿಷ್ಕರಣದ ನಂತರವೂ, ಅಣ್ಣತಮ್ಮಂದಿರ ಜಗಳೆ 


(ಆಸ್ತಿಗಾಗಿ)ಗಳನ್ನು ಪರಿಹರಿಸಿದ ಸಂಕೇತವಾಗಿಯೂ 
ವೀಳ್ಯವನ್ನು ಕೊಡುತ್ತಿದ್ದರು. “ಹಿಂದ್‌” ದೇಶದ 
ದೊರೆಗಳಾದರೋ ಯುದ್ಧಕೆ ಈ ಸೇನಾಧಿಪತಿಗಳನ್ನು 
ಕಳುಹಿಸುವಾಗ ಕತ್ತಿಯ ಮೇಲೆ ವೀಳ್ಯವನ್ನು ಇಟ್ಟು 
ಕಳುಹಿಸುತ್ತಿದ್ದರು. ಇದೇ ರಣವೀಳ್ಯ. ಈ ಎಲ್ಲ 


ಸಂದರ್ಭಗಳಲ್ಲೂ ವೀಳ್ಯದ ಜೊತೆಗೆ ಅಡಿಕೆಯ ಬಳಕೆಯ 
ಉಲ್ಲೇಖವಿರುತ್ತಿತ್ತೇ ವಿನಾ ಸುಣ್ಣದ ಉಲ್ಲೇಖ 
ಕಂಡುಬರುವುದಿಲ್ಲ. 


* ಇತಿಹಾಸ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು-೫೬ 


ಇತಿಹಾಸ ದರ್ಶನ 


೨೫೫ 


ತಾಂಬೂಲದ ಬಳಕೆ ವೇದಕಾಲದಿಂದಲೂ ನಮ್ಮಲ್ಲಿ 
ರೂಢಿಯಲ್ಲಿದೆ. ರಾವಕಾಯಣದಲ್ಲಿ ನಾಗವಲ್ಲಿ, ಅಮರದಲ್ಲಿ 
ತಾಂಬೂಲವಲ್ಲಿಯೇ ಅಲ್ಲದೆ ಅದನ್ನು ತಾನ್‌ಬುಲ್‌, 
ತಾನ್‌ಬುರ್‌ ಹಾಗೂ ಫಣಿರಾಜವಲ್ಲಿ ("ಅಮುಕ್ತ 
ಮಾಲ್ಯದ') ಎಂಬಿತ್ಕಾದಿಯಕಾದ ಹೆಸರಂಗಳಿಂದ ಕರೆಯ 
ಲೃಡುತ್ತಿತ್ತು.  ರಾವಕಾಯಣದಲ್ಲಿ ಉಕ್ತವಾಗಿರುವ 
ನಾಗವಲ್ಲಿ ಎಂಬ ವಿವರ ಹಾಗೂ "ಅಮರ'ದಲ್ಲಿ ಉಕ್ತ 
ವಾಗಿರು “ತಂಬೂಲವಕ್ಲಿ, ತಾಂಬೂಲಿ, ನಾಗ 
ವಲ್ಕಪಿ' ಎಂಬ ವಿವರವನ್ನು 
ರಾಮಾಯಣದಲ್ಲಿ ಉಕ್ತವಾಗಿರುವ ನಾಗವಲ್ಲಿ ಎಂಬದು 
ವೀಳ್ಯವನ್ನು ಕುರಿಶ ಪ್ರಸ್ತಾಪವೇ ಆಗಿರುವುದು ಸ್ಪಷ್ಟ 
ವಾಗುತ್ತದೆ. ತಾಂಬೂಲ ಸೇವನೆ ಆರೋಗ್ಯಕರ 
ವಾದದ್ದು ಎಂಬ ವರಾತುಂಟು. ಆಯುರ್ವೆೇದದಲ್ಲಿ 
ತಾಂಬೂಲಕ್ಕೆ ಮಹತ್ವವನ್ನು ನೀಡಲಾಗಿದೆ. ಬಾಣ 
ಭಟ್ಟನು ತನ್ನ ಕಾದಂಬರಿಯಲ್ಲಿ ತಾಂಬೂಲವನ್ನು 
ಸೆವಿಸುವವರು, ಭೋಜನಾನಂತರ ಬಾಯಿಯನ್ನು ನೀರಿ 
ನಿಂದ ಚೆನ್ನಾಗಿ ಶುಚಿಗೊಳಿಸಿಕೊಂಡು ಆನಂತರವೇ ವೀಳ್ಯ 
ವನ್ನು ಸೇವಿಸಬೇಕೆನ್ನುತ್ತಾನೆ. ಅಂತಃಪುರದಲ್ಲಿ ರಾಣಿ 
ಯರಿಗೆ ವೀಳ್ಯವನ್ನು ಮಡಿಸಿಕೊಡುವುದಕ್ಕಾಗಿಯೇ 
ಪ್ರಶ್ಯೇಕವಾದ ದಾಸಿಯರಿರುತ್ತಿದ್ದರು. . ಅಂತೆಯೇ 
ಪ್ರತ್ಯೇಕವಾದ ಊಳಿಗವೇ ಇರುತ್ತಿತ್ತು. ಬೆಳಗಾಗುತ್ತಲೇ 
ದಾಸಿ ಮಿರುಗುತ್ತಿರುವ ನವಿರಾದ ಹಸಿರು ಎಲೆಯಲ್ಲಿ 
ಲವಂಗ ಕರ್ಪೂರಗಳನ್ನಿಟ್ಟು ಮಡಿಸಿ ದಂತದ ಕರಂಡಿಕೆ 
ಗಳಲ್ಲಿಡುತ್ತಿದ್ದು, ರಾಣಿಯರು ಎದ್ದಕೂಡಲೆ ಅವರಿಗೆ 
ಕೊಡುತ್ತಿದ್ದರು. ಹೀಗೆ ಬಾಯಿಯನ್ನು ಶಂಚಿಗೊಳಿಸಿ 
ಕೊಳ್ಳದೆಯೇ ವೀಳ್ಯವನ್ನು ಸೇವಿಸುವ ಚಪಲವನ್ನು 
ಖಂಡಿಸುತ್ತಾ ಬದ್ದೆನನು ತನ್ನ "ಶಶಕರತ್ನ'ದಲ್ಲಿ 
ಹಲ್ಲುಜ್ಜದೇ ವೀಳ್ಯವನ್ನು ತಿನ್ನುವುದು ಅನಾರೋಗ್ಯಕರ, 
ಅದು ಶಪ್ಪು ಎನ್ನುತ್ತಾನೆ. ಭೋಜನಾನಂತರ ಸೇವಿಸು 
ತ್ತಿದ್ದ ವೀಳ್ಯ ಕ್ರಮೇಣ ಅಭ್ಯಾಸವಾಗಿ ಸದಾ ಮೆಲ್ಲುವ 
ಚಟವಾಯಿತಂ.. ಕಾಮಸೂತ್ರದಲ್ಲಿನ ನಾಗರಿಕನು 
ಅಲಂಕೃತನಾಗಿ ಬಾಯಿ ಸಿಹಿಯಕಾಗಿಯೂ, ಸುಗಂಧ 
ಭರಿತವಾಗಿಯೂ ಇರಲು ವೀಳ್ಯವನ್ನು ಮೆಲ್ಲುತ್ತಿದ್ದನು. 
“ಗೃಹೀತ್ವ ಮುಖವಾಸ ತಾಂಬೂಲಃ?. 


ಗಮನಿಸದ 


VTech) 


ಒಂದನೆಯ ್ಛಕುವಕಾರಗುಪ್ತನ ಮಂದಸೋರ್‌ 
ಶಾಸನವು ಸುಂದರಿಯೊಬ್ಬಳು ಅಲಂಕೈತಳಾಗಿ ವೀಳ್ಯವನ್ನು 


೨೫೬ 


ಮೆಲ್ಲುತ್ತಿದ್ದಳೆನ್ನುವುದನ್ನು ಉಲ್ಲೇಖಿಸುತ್ತದೆ. ಆಲ್‌ 
ಮಸೂದಿ ಒಂದು ವಿಚಿತ್ರವಾದ ನಂಬಿಕೆಯನ್ನು ಹೇಳು 
ತ್ತಾನೆ. ಹಿಂದ್‌ದೇಶದ ಜನರು ವೀಳ್ಯ ಮೆಲ್ಲುತ್ತಿದ್ದಾಗ 
ಸಾವನ್ನಪ್ಪಿದರೆ ಸ್ವರ್ಗಕ್ಕೆ ಹೋಗುತ್ತಾರೆಂಬ ನಂಬಿಕೆ 
ಉಂಟು. ಸತಿಯಕಾಗಿ ಹೋಗುವ ಸ್ತ್ರೀ ತಾಂಬೂಲ 
ವನ್ನು ಜಗಿಯುತ್ತಾ ಚಿತೆಯಲ್ಲಿ ಜಿಗಿಯುತ್ತಿದ್ದಳೂ. 
De) ೦ 
೧೩ನೇ ಶತವಕಾನದ ದಕ್ಷಿಣಭಾರತವನ್ನು ಸಂದರ್ಶಿಸಿದ 


ಬಾಯಲ್ಲಿ "ತಾನ್‌ಬಂರ್‌' ಎನ್ನುವ ಎಲೆಯನ್ನು ಸದಾ 
ಜಗಿಯಬವ, ರಸವನ್ನೂ ಉಗಿಯಬವೆ ಚಟಿವನ್ನ್ನ ಹೊಂದಿ 
ದ್ಧರು.  ರಾಜಮೆಹಾರಾಜರು, ಉನ್ನತವರ್ಗದವರ 
ವೀಳ್ಯವನ್ನು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಜಾಕಾಯಿ, 
ಜಾಯಿಪಶತ್ರೆ ಮುಂತಾದ ಸುಗಂಂಧ ಪದಾರ್ಥಗಳೊಂದಿಗೆ, 
ಸುಣ್ಣವನ್ನು ಲೇಪಿಸಿ ಅಡಿಕೆಯೊಂದಿಗೆ ಸೇವಿಸುತ್ತಿದ್ದರು. 


ಎತ ನ್ಯ ಗಾ ಜ್‌ 


ವೈರಿಯನ್ನು ಕೆಣಕುವುದಕ್ಕೂ ವೀಳ್ಯ ಸಹಾಯಕ್ಕೆ 
ಬರುತ್ತಿತ್ತು. ವರಾರ್ಕೊಪೊಲೋ ಹೇಳಿಕೆಯಂತೆ ವೈರಿ 
ಯನ್ನು ಅವವಕಾನಗೊಳಿಸಲು ಜಗಿಯರಿತ್ತಿದ್ದ ವೀಳ್ಯ 
ವನ್ನು ಎದುರಾಳಿಯ ಮುಖದ ಮೇಲೆ ಉಗಿದು "ನಿನ್ನ 
ಯೋಗ್ಯತೆ ಇದಕ್ಕಿಂತಲೂ ಕಡಿಮೆ' ಎಂದು ಮೂದಲಿಸು 
ತ್ತಿದ್ದನು... ಅಪವರಾನಿತನಾದ ಎದುರಾಳಿಯು ರಾಜನಲ್ಲಿ 
ದೂರು ಹೇಳಿಕೊಂಡು ದ್ವಂದ್ವ ಯುದ್ಧಕ್ಕೆ ಅನುಮತಿ 
ಯನ್ನು ಪಡೆಯುತ್ತಿದ್ದನು. ಹೀಗೆ ಎದುರಾಳಿಯನ್ನು 
ಹೀಯಕಾಳಿಸಿದುದೇ ಅಲ್ಲದೆ ದ್ವಂದ್ವ ಯಖದ್ಧಕ್ಕೆ ಅವಕಾಶ 
ವನ್ನೂ ಗಿಟ್ಟಿಸಿಕೊಳ್ಳುತ್ತಿದ್ದನು. 

ವೀಳ್ಯವು ರಾಜ್ಯಾದಾಯದ ವಸ್ತುವಾಗಿದ್ದು ಅದಕೆ 
ಪ್ರತ್ಯೇಕವಾದ ಸುಂಕಗಳನ್ನು ವಿಧಿಸಲಾಗಿತ್ತು. ಅವುಗಳಿಗೆ 
ವಿಧಿಸಲಾದ ಸುಂಕಗಳೆ ವಿವರಗಳನ್ನು ಶಾಸನಗಳಿಂದ 
ಕಂಡುಕೊಳ್ಳಬಹುದಾಗಿದೆ. ಒಂದು ಬುಟ್ಟೆ ವೀಳ್ಯಕ್ಕೆ 
ಒಂದು ಕವಳಿಗೆ ಸುಂಕವನ್ನು ತೆರಬೇಕಾಗುತ್ತಿತ್ತು. 
ರಾಷ್ಟ್ರಕೂಟರ ಕಾಲದಲ್ಲಿ ಅಡಿಕೆಗೂ ಸುಂಕವಿರುತ್ತಿತ್ತು. 
ಹೊಯ್ಸಳರ ಕಾಲದಲ್ಲಿ ಎಣಿಸಿದ ಪ್ರತೀ ಸಾವಿರ ಅಡಿಕೆ 
ಗಳಿಗೆ ಹತ್ತು ಅಡಿಕೆಗಳನ್ನು ಸುಂಕವಾಗಿ ತೆರಬೇಕಾ 
ಎತ್ತಿತ್ತು. ಹೊರದೇಶಗಳಿಗೂ ರಫ್ತಾಗಂತ್ತಿದ್ದ ವೀಳ್ಯ 
ಅರಬ್‌ ನಾವಿಕರೊಂದಿಗೆ ಮಕ್ಕಾ, ಹಿಸಾಸ್‌ ಮತ್ತು 


ಇತಿಹಾಸ ದರ್ಶನೆ 


ಯೆಮೆನ್‌ ದೇಶಗಳಿಗೆ ಹೋಗುತ್ತಿತ್ತಾ. ತಾಂಬೂಲ 
ಸೇವನೆ ಭಾರತದೇಶದಿಂದ ಬೇರೆಡೆಗಳಿಗೂ ಹಬ್ಬಿತು. 


ವೀಳ್ಯವನ್ನು ಪವಿತ್ರವೆಂದು ಭಾವಿಸಲಾಗಿತ್ತು. 
ಹಿಂದ್‌ದೇಶದ ಜನರು ಪಾದರಕ್ಷೆಗಳನ್ನು ಹಾಕಿಕೊಂಡು 
ತಾನ್‌ಬುಲ್‌ ತೋಟಕ್ಕೆ ಎಂದೂ ಪ್ರವೇಶಿಸುತ್ತಿರಲಿಲ್ಲ. 
ಅಂತೆಯೇ ಹೆಣ್ಣಾದವಳು ರಜಸ್ವಲೆಯಾದಾಗ ತೋಟ 
ವನ್ನು ಪ್ರವೇಶಿಸುವಂತಿರಲಿಲ್ಲ ಎಂಬುದಾಗಿ ಬುಜರ್‌ಬಿನ್‌ 
ಷರಿಯಾರ್‌ ಅಭಿಪ್ರಾಯಿಸುತ್ತಾನೆ. ಗಣಿಕೆಯರಂತೂ 
ತಾಂಬೂಲವನ್ನು ಸದಾ ಮೆಲ್ಗುತ್ತಿದ್ದರು. ತಾಂಬೂಲ 
ವನ್ನು ಮಡಿಸಿಕೊಡುವುದು ಒಂದು ಕಲೆಯೇ ಸರಿ. 
ಶೃಂಗಾರಸ ಪೋಷಣೆಗೆ ತಾಂಬೂಲವನ್ನು ಸಾಧನವಾಗಿ 
ಬಳಸುತ್ತಿದ್ದು ದು ಭರತೇ ಶವೈ ಭವ ಹಾಗೂ ಆಮುಕ್ತ 
ಮಾಲ್ಯದಗಳಲ್ಲಿ ಈ ಸಂಗತಿ ಬಹು ಸೊಗಸಾಗಿ ಚಿತ್ರಿತ 
ವಾಗಿದೆ. ನಾಟ್ಕಶಾಸ್ತ್ರದಲ್ಲಿ ನರ್ತಕಿಯು ನಾಯಕನಿಗೆ 
ತಾಂಬೂಲವನ್ನು ಕೊಡುವ ಸಂದರ್ಭವನ್ನು ಕಲಾತ್ಮಕ 
ವಾಗಿ ಅಭಿವ್ಯಕ್ತೆಗೊಳಿಸುತ್ತಿದ್ದು ದು ಕಟಕಾಮುಖ ಹಸ್ತ 
ವಿನಿಯೋಗದಿಂದಲೆ. ವಿಜಯನಗರದ ಜನಜೀವನದಲ್ಲಿ 
ವೀಳ್ಯ ಹಾಸುಹೊಕ್ಕಾಗಿ ಹೋಗಿತ್ತು. ಪಾಯಿಸ್‌ನ 
ಹೇಳಿಕೆಯಪ್ಟೆ € ಪ್ರಸಿದ್ಧವಾದುದು ವಿಜಯನಗರದ"ಪಾನ 

ಪಾರಿ ಬಜಾರ್‌' ಕೊಡ. ಅಲ್ಲಿನ ಗಣಿಕೆಯರು ಮಹಾ 


ರಾಣಿಯರ ಸಮ್ಮುಖದಲ್ಲಿ ಅವರೊಂದಿಗೇ ಕುಳಿತು ವೀಳ್ಯ 
ವನ್ನು ಸೇವಿಸುವ ಹಕ್ಕನ್ನು ವಿಶೇಷ ಅಧಿಕಾರವನ್ನು 
ಪಡೆದಿದ್ದರು. ಕವಿತಾ ಪಿತಾಮಹನಾದ ಅಲ್ಲಸಾನಿಪೆದ್ದನ 
ನಾದರೋ- 


ನಿರುಪ ಹತಿಸ್ಥ ಲಂಬುರಮಣೀಪ್ರಿಯದೂತಿಕೆ 
ತೆಚಿ ಚ್ಹೆಇಚ್ಚು ಕೆ 
ಪ್ಪರಪುವೀಡೆ ವರಾತ್ಮಕಿಂಪ್ಲೆನಭೋಜನ 
ಮುಯ್ಯಲಮಂಚ ಮೊಪ್ಪುತ ಲೇಖ 
ಪ್ಪ ರಯುರಸಜ್ಞ ಆಖಡಕೆ $ಲಿಯಂಗಲ 
ಪಾಠಕೋತ್ತಮುಲ್‌ 
ದೊರಕಿನಕಾಕ ಊರಕಕೃತುಲ್‌ ರಚಯಿಂಪ 
ಮನಂಗ ಶಕ್ಕವೆಂ 1 


ಎಂಬುದಾಗಿ ನುಡಿದಿದ್ದಾನೆ. ಆತ್ಮಕಿಂಪಾದ ಭೋಜನವು 
ಉಯ್ಯಾಲೆಯ ಮಂಚವು ರಮಣೀಪ್ರಿಯದೂತಿಕೆಯು 
ಕೊಡುವ ಕರ್ಪೂರದ ವೀಳ್ಯವು ಇಲ್ಲದೆ ಸುಮ್ಮನೆ ಕೃತಿ 
ಗಳನ್ನು ರಚಿಸೆಂದರೆ ಸಾ ಧ್ಯವೇ ಎನ್ನುತ್ತಾ ತಾಂಬೂಲ 
ವನ್ನು ಕವಿತ್ವಪ್ಪೆ ಫ್ಟ್ರೀರಣಾಶಕ್ತಿಯ ಸ್ಥಾ ಯಿಗೆ ಕೊಂಡೊಯ್ದಿ 
ದ್ದಾನೆ. ಹೀಗೆ ವೀಳ್ಕದ ಬಳಕೆಯು ಸಾಂಸ್ಕೃ ಶಿಕವಾಗಿ" 
ಆರ್ಥಿಕವಾಗಿ, ಸಾಂಘಿಕವಾಗಿ ಜನರಲ್ಲಿ ಅಂದನಂತೆ ಇಂದಿನ 
ವರೆಗೂ ವೈವಿಧ್ಯಮಯವಾಗಿ ಬೆಳೆದುಬಂದಿದೆ. 


ಗ್ರಂಥೆಯಣ 


Al-Masudi, History of India as Told by Its Own Historians 

R. K. Chaube; Socio-Economic Conditions in the Ramayana 
Jeannine Auboyer, Daily life in Ancient India 200 8. ೮.-700 A. D. 
Mandsor Inscription of Kumara Gupta 8. A. D.473 


be Kamasutra 
ರತ್ನಾಕರವರ್ಣಿ, ಭರತೇಶ ವೆ ಭವ 
ಆಮುಕ್ತಮಾಲ್ಯದ, 
ಅಭಿನವದರ್ಪಣ, 


Muruzal Zahab, Al-Masudi (Trans). Meynard 


Bazurg-bin-Shariyar, A jaibul Hind 
A. Riccie, Travels of Marco Polo 

Robert Sewell, A Forgotten Empire 
EC IV Kollegal 97 ; 


ಇತಿಹಾಸ ದರ್ಶನ 


Corpus 13, No. 14 


133] ೨೫೭ 


